ಹಕ್ಕೇ ಪುಚ್ಚೆ 


ಚೆನ್ನವೀರ ಕಣವಿ 


ತಳುಕಿನ ವೆಂಕಣ್ಣಯ್ಯ ಸ್ಮಾರಕ ಗ್ರಂಥಮಾಲೆ 
ನಂ. ೯, ರಮ್ಮ, ಗೋಕುಲಂ ಮೂರನೇ ಹಂತ, ಮೈಸೂರು 


Hakki PUCHHA 
Bird's Feather (Children's Poems) 


Written by 
Chennaveera Kanavi 


Published by 
Talukina Venkaniah Smaraka Granthamale 
# 9, ‘Ramya, Gokulam Third Stage, 

Mysore - 570 002 


ಮೊದಲ ಮುದ್ರಣ : ೧೯೮೫ 


ತಳುಕಿನ ವೆಂಕಣ್ಣಯ್ಯ ಸ್ಮಾರಕ ಗ್ರಂಥ ಮಾಲೆಯಿಂದ 
ಮೊದಲ ಮುದ್ರಣ : ೨೦೦೯ 

Pages :30 Price: Rs.15/- 

Cover : Sudhakara Darbe 

DTP ;: Chethana Graphics, Mysore 


Printers : Good Touch Printers, Mysore 


ಪುಟ್ಟನ ಪುಟಾಣಿ ಪದಗಳ 
ಭಾವನೆಗಳಲ್ಲಿ ಪಾಲುಗಾರಳಾದ 
ಮೊಮ್ಮಗಳು 
ರಾಜಕೆಶೋರಿಗೆ 


ಕೃತಜ್ಞತೆಯ ನುಡಿ 


ವೆಂಕಣ್ಣಯ್ಯ ಸ್ಮಾರಕ ಗ್ರಂಥಮಾಲೆಯನ್ನು ಅವರ ಪುತ್ರ ಶ್ರೀ ಟಿ.ಎಸ್‌ 
ಭಾಯಾಪತಿಯವರು ಕಳೆದ ನಾಲ್ಕು ದಶಕಗಳಿಂದ ಯಶಸ್ವಿಯಾ 
ಮುಂದುವರಿಸಿಕೊಂಡು ಬಂದು ಅನೇಕ ಮಾಲಿಕ ಕೃತಿಗಳನ: 
ಪ್ರಕಟಿಸುವುದಲ್ಲದೆ 'ಅತ್ಕುತ್ತಮ ಪ್ರಕಾಶನ ಪ್ರಶಸ್ತಿ' (೧೯೯೯) ಯನು 
ಪಡೆದ ಶ್ರೇಯಸ್ಸಿಗೂ ಪಾತ್ರರಾಗಿದ್ದಾರೆ. ಈ ಗುಂಥಮಾಲೆಯಲ್ಲಿ ನನ್ನ ನಾಲು 


ಹಿರಿಯರಾದ ಶ್ರೀ ತ.ಸು. ಶಾಮರಾಯರು ಪ್ರಾರಂಭಿಸಿದ ತಳುಕಿ 


+ 


ಪುಸಕಗಳು ಅಚ್ಚುಕಟ್ಟಾಗಿ ಪ್ರಕಟಗೊಂಡಿರುವುದನ್ನು ಇಲ್ಲಿ ಕೃತಜ್ಞತೆಯಿಂದ 
ಸ್ಮರಿಸಿಕೊಳ್ಳುತ್ತೇನೆ. | 

ನನ್ನ ಸಮಗ್ರ ಕಾವ್ಯದ ಮೂರು ಆವೃತ್ತಿಗಳು ಪ್ರಕಟಗೊಂಡಿದ್ದರೂ 
ಏದ್ಮೂರ್ಥಿಗಳ ಹಾಗೂ ಸಾಮಾನ್ಯ ಓಡುಗರ ದೃಷ್ಟಿಯಿಂದ ಬಿಡಿಕವನ 
ಸಂಗ್ರಹಗಳ ಪ್ರತಿಗಳೂ ಅವರಿಗೆ ಲಭ್ಮವಾಗುವದು ಪ್ರಯೋಜನಕರವೆಂದು 
ಭಾವಿಸಿ, ಸ್ವತಃ ಲೇಖಕರೂ ಆಗಿರುವ ಪ್ರಕಾಶಕ ಛಾಯಾಪತಿಯವರು ಪ್ರಸ್ತುತ 
ಮಾಲೆಯನ್ನು ಪ್ರಾರಂಭಿಸಿದ್ದಾರೆ. ಅದಕ್ಕೆ ತಕ್ಕ ರಕ್ಲಾಪುಟದ ವಿನ್ಮಾಸವನ್ನು 
ಸುಂದರವಾಗಿ ರಚಿಸಿಕೊಟ್ಟ ಖ್ಯಾತ ಕಲಾವಿದ ಶ್ರೀ ಸುಧಾಕರ 
ದರ್ಭ್‌ೆಯವರಿಗೂ ಈ ಯೋಜನೆಯ ಮುಖ್ಯ ಪ್ರೇರಕರಾದ 
ಶ್ರೀ ಛಾಯಾಪತಿಯವರಿಗೂ ನನ್ನ ವಂದನೆಗಳು. 


ಧಾರವಾಡ ಚೆನ್ನವೀರ ಕಣವಿ 
೨೦-೯-೨೦೦೯ 


N > ಲ K . p 
$ neg 
NES 
Pe pe 


AE SET ್ಯ 
7 ¥ 


a 


ಪರಿವಿಡಿ 


ಹುಟ್ಟಿದ ದಿನ 
ಮಿಂಚು ಹುಳ 
ದುಡಿಮ 

ಸ್ವಂತ ಮನೆ 

ನನ್ನ ಗೊಂಬೆ 
ಆಮೆ 

ಕಪ್ಪೆ. 

ಬಸವನ ಹುಳು 
ಗೂಡು-ಬೀಡು 
ಬಿದಿಗೆಯ ಚಂದಿರ 
ಮಿಯಾಂವ್‌ ಮಿಯಾಂವ್‌ ಬೆಕ್ಕಣ್ಣ 
ಪುಟ್ಟ, ಪಾಪು 
ಹಕ್ಕೀ ಪುಚ್ಚ 


ಹುಟ್ಟಿದ ದಿನ 


ರವಿವಾರ ಹುಟ್ಟಿರುವ ಮಕ್ಕಳೆಲ್ಲ 
ಕಲಿಯುವರು ಸರಿಯಾಗಿ ಪಾಠಗಳನು. 


ಸೋಮವಾರದ ದಿವಸ ಹುಟ್ಟಿದವರು 
ನಿತ ಮೊ ಸತ್ಮವನೆ ಮಾತನಾಡುವರು. 


et Wb ಹುಟ್ಟಿದವರು 
ಯಾವ ಕೆಲಸಕು ಹಿಂದೆ ಸರಿಯದವರು. 


ಬುಧವಾರ ಹುಟ್ಟಿರುವ ಹುಡುಗ-ಹುಡುಗಿಯರು 
ತಂದೆತಾಯ್ಗಳ ಮಾತು ಮೀರದವರು. 


ಸರಿಯಾಗಿ ಗುರುವಾರ ಹುಟ್ಟಿದವರು 
ಎಂದೆಂದಿಗೂ ತಾಳ್ಮೆ ತಪ್ಪದವರು. 


ಯಾರು ಹುಟ್ಟಿದ ದಿನವು ಶುಕ್ರವಾರ 
| ಅವರು ಮಾಡುವುದೆಲ್ಲ ಪರೋಪಕಾರ. 


ಹಕ್ಕೀ ಪುಚ್ಚ 1೯ 


ಶನಿವಾರ ಹುಟ್ಟದರೆ ಒಂದು ವೇಳೆ ' 
ಶಾಂತ ಗುಣಿಗಳು ಅವರು ತಪ್ಪಿಸರು ಶಾಲೆ. 


ಈಗ ಹೇಳಿರಿ ಬೇಗ ಕುಣಿಕುಣಿದು ಬಂದು 
ನೀವು ಹುಟ್ಟಿದ ದಿವಸ ಯಾವುದೆಂದು. 


ಹಕ್ಕೀ ಪುಚ್ಚ 1೧೦ 


4 


ಮಿಂಚು ಹುಳ 


ಯಾರೂ ಎಣ್ಣೆಯ ಹಾಕಿಲ್ಲ 
ಯಾರೂ ಕಡ್ಡಿಯ ಕೊರೆದಿಲ್ಲ 

ಆದರು ಸಣ್ಣಗೆ ದೀಪವಿದೆ | 

ಗಾಳಿಗೆ ಆರದೆ ಮಿನುಗುತಿದೆ. - 


ಸುಮ್ಮನೆ ಒಂದೆಡೆ ಕುಳಿತಿಲ್ಲ 
Kl 
ಅಮ್ಮನು ಕೈಯಲಿ ಹಿಡಿದಿಲ್ಲ, \\ 
ಗಾಳಿಗೆ ತೇಲುವ ದೀಪವಿದು 
ಹೇಳಿರಿ ನೋಡುವ ಯಾವುದಿದು ? 


ಕತ್ತಲೆ ಕವಿದಿಹ ಬಯಲಲ್ಲಿ 
ಚಿಕ್ಕೆಯು ಮಿನುಗುವ ತೆರದಲ್ಲಿ 
ಇರುಳಿಗೆ ಬೆಳಕಿನ ಮಣಿಯಾಗಿ 
ಹೊಳೆಯುವದೇನದು ಚೆಲುವಾಗಿ ? 


ಆಹಾ ಹೊಳೆಯಿತು ನನಗೀಗ ! 

ಹೇಳುವೆನೀಗಲೆ ಒಂದೆ ಸಲ 

ಹತ್ತುವ, ಆರುವ, ಹಾರುವ ದೀಪ 
ಹೌದೆ ಹೌದೆ ಮಿಂಚುಹುಳ ? 


ಹಕ್ಕೀ ಪುಚ್ಚ 1೧೧ 


ದುಡಿಮೆ 


ಇಪ್ಪೆಯ ಸುಲಿದು ತೆಗೆದರೆ ಮಾತ್ರ 
ಹಣ್ಣಿನ ತಿರುಳೆನು ಮೆಲಬಹುದು: 
ತೆಂಗಿನ ಕಾಯಿಯ ಚಿಪ್ಪನು ಒಡೆದರೆ 
ಕೊಬ್ಬರಿ ತಿಳಲನು ತಿನಬಹುದು. 


ಅಕ್ಕಿಯ ಸುಡುಸುಡು ನೀರೊಳು ಕುದಿಸಲು 
ಗಮ ಗಮ ಅನ್ನವನುಣಬಹುದು; 
ಅರಿವೆಯ ತಂದು ರಾಟಿಗೆ ಹೊಲಿದರೆ' 
ಚಂದದ ಅಂಗಿಯ ತೊಡಬಹುದು. 


ಅಕ್ಸರ ಓದಲು ಬರೆಯಲು ಕಲಿತರೆ 
ಕವಿತಾ, ಕಥೆಗಳು ತಿಳಿಯುವವು, 
ದಿನವ ತಪ್ಪದೆ ಶಾಲೆಗೆ ಹೋದರೆ 
ಪ್ರಶ್ನೆಗೆ ಉತ್ತರ ಹೊಳೆಯುವವು. 


ಹಕ್ಕೀ ಪುಚ್ಚೆ 1೧೨ 


ಎಲ್ಲರು ತಮ್ಮಯ ಕೆಲಸವ ತಾವೇ 
ಮಾಡಲು ದೇಶವು ಬೆಳೆಯುವದು: 
ದುಡಿದರೆ ಮಾತ್ರವೆ ದೊಡ್ಡವನಾಗುವೆ 
ಸ್ವಾತಂತ್ರ್ಯದ ಸವಿ ತಿಳಿಯುವದು. 


ಹಕ್ಕೀ ಪುಚ್ಚ /೧೩ 


ಹಕ್ಕೀ ಪುಚ್ಚ / ೧೪ 


ಸ್ವಂತ ಮನೆ 


ಸಿಮೆಂಟು ಬೇಡ, ಇಟ್ಟಿಗೆ ಬೇಡ; 
ನಾವೇ ಮನೆಯನು ಕಟ್ಟುವೆವು; 
ರುಣ ರುಣ ರೊಕ್ಕವು ಸಿಕ್ಕರು ಬೇಡ 
ಮಣ್ಣೂ ಉಸುಕೂ ಒಟ್ಟುವೆವು. 


ಕಟ್ಟಿಗೆ ಬೇಡ, ಕಬ್ಬಿಣ ಬೇಡ 


ಆಳುಗಳೊಬ್ಬರು ಬೇಡಣ್ಣ; 
ಕಣ್ಣು ಮುಚ್ಚಿ ಕಣ್‌ ತೆರೆದರೆ ಸಾಕು 
ತಯಾರಾಗುವದು ನೋಡಣ್ಣ, 


ಬಡಿಗರು ಕಮ್ಮಾರುಪ್ಪಾರೇತಕೆ ? 
ಬಡಬಡ ನಾವೇ ಒಟ್ಟುವೆವು; 

ಎಲ್ಲಿ ಹುಡುಕಿದರು ಸಿಗಲಾರದ ಮನೆ 
ಒಂದೇ ಚಣದಲಿ ಕಟ್ಟುವೆವು. 


ಕಪಾಟು, ಕಿಡಿಕಿಯು, ಕಿಂಡಿಗಳಿಲ್ಲ; 
ಸುಣ್ಣ ಬಣ್ಣಗಳ ಬಳಿದಿಲ್ಲ; 

ಕಳ್ಳರು ಗಿಳ್ಳರು ನುಗ್ಗಲು ಸಾಧ್ಯವೆ? , 
ಯಾರೂ ಚಿಂತಿಸಬೇಕಿಲ್ಲ. 


ಚಿಲಕವು ಕೊಂಡಿಯು, ಕೀಲಿಗಳೇತಕೆ ? 
ನಾ ಅಿಗಳಿಯು ರಗಳೆಯ ಹಚ್ಚಿಲ್ಲ; 

: ಖರ್ಚಿನ ಮಾತೇ ಬಾರದು ಇಲ್ಲಿ 
ನಗರಸಭೆಯು ಕರ ಹೇರಿಲ್ಲ. 


ಸಾಲದ ಚಿಂತೆಯು, ಆಳಿನ ಗೋಳು- 
ಒಂದೆ ? ಎರಡೆ? ಎಲ್ಲಿ ಕೊನೆ ? 
ಅಪ್ಪಟ ಮಳಲಲಿ ಕಟ್ಟಿದೆವಿದನು 
ಗುಬ್ಬಿಯ ಗೂಡಿದು, ಸ್ವಂತ ಮನೆ. 


ಹಕ್ಕೀ ಪುಚ್ಚ /೧೫ 


ನನ್ನ ಗೊಂಬೆ. 


ಚಿಕ್ಕ ಗೊಂಬೆ, ನನ್ನ ಗೊಂಬೆ 
ಚಂದವಾದ ಗೊಂಬೆ, 
ನಗುತ ಒಮ್ಮೆ ಮಾತನಾಡು 
ನಾನು ಬೇಡಿಕೊಂಬೆ. 


ಹಾಡಲೊಲ್ಲೆ, ಕುಣಿಯಲ್ಲೊಲ್ಲೆ_- 
ನೋಡಲೆಷ್ಟು ಸುಂದರ ! 
ಬೀದಿಗೋಡಿ ಆಡಲಾರೆ- 

ನನಗೆ ಮಾತ್ರ ಆತುರ. 


ವರುಷವಾಯ್ತು ಬೆಳೆದೆ ಇಲ್ಲ- 
ಚೋಟುದ್ದವೆ ಇರುವೆ; 

ಒಮ್ಮೆ ಕೂಡ ಅಮ್ಮನನ್ನು 
ಅತ್ತು ಕಾಡದಿರುವೆ. 


ಹಕ್ಕೀ ಪುಚ್ಚ / ೧೬ 


ನನ್ನ ಮೇಲೆ ನಿನ್ನ ಕೋಪ 
ಬೇಡ, ಊಟ ಮಾಡು: 
ಮೆತ್ತಗೊಂದು ಹಾಸಿಕೊಡುವೆ 
ಗಪ್ಪು ನಿದ್ದೆ ಮಾಡು. 


ನನ್ನ ಮೇಲೆ ಎಷ್ಟು ಪ್ರೀತಿ 
ಅಮ್ಮನಿಗಿದೆ ಗೊತ್ತೆ ? 
ನಾನು ಕೂಡ ನಿನ್ನ ಮೇಲೆ 
ಅಷ್ಟು ಪ್ರೀತಿ ಮತ್ತೆ ! 


ಹಕ್ಕೀ ಪುಚ್ಚ /೧೭ 


ಅಮೆ 


ಮಗು: We | 
'ಆಮೆ, ಆಮೆ, ಎಲ್ಲಿಗೆ ಹೊರಟೆ? 
ಬೆನ್ನಿಗೆ ಗಂಟೂ ಮೂಟೆ ! 

ಬಡ ಬಡ ನಡೆದರೆ ಎಡವೀ, ಬಿದ್ದೀ 
ನಿನಗೂ ಅವಸರ ಉಂಟೇ ?'" 


ಆಮೆ: 


'ನಿನ್ನೆಯೆ ಸಂಜೆಗೆ ಬಂದಿತು ತಂತಿ- 
ಮರಿಮೊಮ್ಮಗನಿಗೆ ಮದುವೆ." 


dg se 
"ಒಹೋ! ಚಕ್ಕಡಿ ಹೂಡಿಸು ಗಿಲ್‌ ಗಿಲ್‌ 
ಜಾಂ ಮದುವುಗ4ಷವ.್‌ 


ಆಮೆ: 
"ಎತ್ತುಗಳೆರಡೂ ಮಲಗೇ ಬಿಟ್ಟರೆ 
ಹೊತ್ತಿಗೆ ಹೇಗೋ ಹೋಗುವದು?" 


ಷುಗು : 


"*ಭರ್ರನೆ ಪೊಂವ್‌ ಪೊಂವ್‌ ಕಾರನು ಬಿಟ್ಟರೆ 
ಮದುವೆಯ ಮಂಟಪಕೊಯ್ಯುವದು." 


ಹಕ್ಕೀ ಪುಚ್ಚ / ೧೮ 


ಅಮೆ : | | 
"ಬಾರಿಯ ನಡುವೇ ಕೆಟ್ಟರೆ ಹೇಗೋ | 
ಮಳೆಯೊಳಗೆಲ್ಲಾ ಹುದಲು.' 


ಕಗ p ಬ 
"ಬುಕು ಚುಕು ಬುಕು ಚುಕು "ಶೈಲಿಗೆ ಹೊರಡು 
ಬೀಗರ ಜೊತೆಗೇ ಬರುವೆ." 


ಆಮೆ: 
"ಕಂಬಿಯು ತಪ್ಪಿ ಡುಮಕೀ ಹೊಡೆದರೆ | 


ಆಯಿತು ನಂದೇ ಮದುವೆ." 


ಮಗು: 


"ಟ್ರಿಣ್‌" ಟ್ರಿಣ್‌ ಸೈಕಲ್‌ ಡಬಲ್‌ ಸವಾರಿ 
ಒಂದೇ ತಾಸಿಗೆ ಒಯ್ಕುವೆನು.'" 


ಆಮೆ: 
[| WL 


ಪೋಲೀಸ್‌ ಕಂಡರೆ ಬಿಡುವನೆ ತಮ್ಮಾ 
ನಾನೇ ಮೆಲ್ಲಗೆ ಸಾಗುವೆನು." 


' ಹಕ್ಕೀ ಪುಚ್ಚ 1೧೯ 


ಹಿ ಏನಿದು ಸಡಗರ ! ಸುತ್ತೂ ಕಡೆಗೆ? 
54. ನಿಲ್ಲುವೆಯಾ ಚಣ, ಮಾತಾಡುವ ಜೊತೆಗೆ. 


ದಿನವೂ ತಪ್ಪದೆ ನೀರೊಳು ಮುಳುಗಿ 
ಜಳಕವ ಮಾಡುವೆ, ಆದರು ಏತಕೆ 
ಹಕ್ಕಳೆಗಟ್ಟಿದ ಮೈಯಾಗಿರುವೆ ? 


ಹುಳು ಹುಪ್ಪಡಿಗಳ ತಿಂದರು ನೀನು, 
ಮುಂಗೇ ಬಿಡುವದು ನಿನ್ನನು ಹಾವು 
ಸುಳಿವೇ ತಿಳಿಯದು ನಿನಗೆ. 


ಕೆರೆಯೊಳು ಸಲೀಸು ಈಜುತಲಿರುವೆ ' | 
ನೆಲದ ಮೇಲೆ ಕುಪ್ಪಳಿಸುತ ಬರುವೆ 
ಯಾವದು ಖುಷಿ ಈ ಎರಡರೊಳು ? 


ಮಳೆಯು ಮುಗಿದು ಚಳಿಗಾಲವು ಬರಲು 
ದಂಡೆಯೊಳೆಲ್ಲೊ ಕಾಣದೆ ಕುಳಿತು 
ಏತಕೆ ಒಟಗುಟ್ಟುವೆ, ಹೇಳು. 


ದುಂಡಗೆ ಕಣ್ಣನು ತೆರೆದೇ ಇರುವೆ 
ಬೆಳ್ಳಗೆ ಹೊಟ್ಟೆಯನುಬ್ಬಿಸಿ ತೋರುವೆ 
ಕಪ್ಪೆ, ಗಪ್‌ ಚಿಪ್‌ ಯಾಕಿರುವೆ ? 


ಹಕ್ಕೀ ಪುಚ್ಚ / ೨೦ 


"ಬಸವನ ಹುಳುವೆ, ತಂಗೀ ಬಸವನ ಹುಲುವೆ 
ಏನಿದು ಹೆಗಲಿಗೆ ? ಎಲ್ಲಿಗೆ ಮೆಲ್ಲಗೆ ಹೊರಟಿರುವೆ ?' 


"ನಮ್ಮ ಅಮ್ಮನ ದೊಡ್ಡ ಮ್ಮನ ಜಳಕಕೆ 
ನೀರಿನ ಬಿಂದಿಗೆ ಹೊತ್ತಿರುವೆ.” 


"ಹೌದೆ ? ಎಷ್ಟು ಹೊತ್ತಿಗೆ, ಇನ್ನೆಷ್ಟು ದಿವಸಕೆ 
ನೀನಲ್ಲಿಗೆ ಹೋಗುವೆ ಹೀಗೆ 2" 


"ಹತ್ತೇ ದಿವಸಕೆ ಹೋಗುವೆ: ಅಮ್ಮನು ಅಲ್ಲಿ 
ಕಾದಿರುವಳು ಬಚ್ಚಲ ಮನೆಯೊಳಗೆ. " 


ಹಕ್ಕೀ ಪುಚ್ಚ / ೨೧ 


ಗೂಡು-ಬೀಡು 


J "ಮುದ್ದಿನ ಗಿಣಿಯೆ, ಚೆಲುವಿನ ಖಣಿಯೆ 

; ಎಲ್ಲಿದೆ ನಿನ್ನಯ ಗೂಡು ?'" 

'ಅರಳೆಯ ಮರದಾ ಪೊಟ್ಟರೆಯೆಓಳಗೆ 
ನನಗೂ ಮರಿಗೂ ಬೀಡು." 


“ಗೀಜಗ ಹಕ್ಕಿಯೆ, ಸೋಜಿಗವನಿಗೆ ' 
ನೀನೆಲ್ಲಿರುತಿಹೆ ಹೇಳು-" 

"ಗಿಡದ ಟೊಂಗೆಯಲಿ ಜೋತಿದೆ ನೋಡು 
ನಾನೇ ಹೆಣೆದಿಹ ಗೂಡು." 


"ಹೊಳಪುಗಪ್ಪಿನ ಡೊಂಬ ಕಾಗೆಯೆ 
ಎಲ್ಲಿದೆ ನಿನ್ನಯ ಗೂಡು?" 
"ಗಿಡದ ಮೇಲೆತ್ತರ ಕಟ್ಟಿಕೊಂಡಿರುವೆ 
ಅಲ್ಲೇ ನನ್ನಯ ಬೀಡು.: 


ಘೆ" "ಸಳ ಸಳ ಸುಗುವ, ಬುಸುಬುಸು ನಾಗ 
i ನೀನೆಲ್ಲಿಂದಲಿ ಬರುವೆ ?:. 
ಹಯ "ಕಂಟಿಯ ಹೊದರು, ಹುತ್ತದ ಡೊಗರು 


ನ್‌ Lಳಿಗೇ ಸುರುಳಿಯ ಸುತ್ತಿರುವೆ". 


ಹಕ್ಕೀ ಪುಚ್ಚೆ / ೨೨ 


"ಗುಡುಗು ಹಾಕಿ ಭಯಗೊಳಿಸುವೆ ಸಿಂಹ 
ನ್ನ: ಯಾವ ಹಕ್ಕೆಯಲಿ ಮಲಗುತಿಹೆ 7" 
| ಭ್ಯ ಸ್ಯ “ಕಾಡಿನಲ್ಲಿ ಬಲುದೂರ ಬಂಡೆಗವಿ 
 ಜೇಟೆಯಾಡಿ ಕೊನೆಗಲ್ಲಿರುವೆ." 


"ಮೆಲ್ಲಗೆ ನುಸುಳುವ ಬಸವನ ಹುಳುವೆ 

| ಎಲ್ಲಿದೆ, ತೋರಿಸು ನಿನ್ನ ಮನೆ." 

ನ ಒಲ್ಲದ ನೋಡಿರ ಬೆನ್ನಿನ ಮೇಲೆಯೆ 
ನಾ ಹೋದಲ್ಲೆಲ್ಲಾ ಬರುವ ಮನೆ." 


ಹಕ್ಕೀ ಪುಚ್ಚ /೨೩ 


ಬಿದಿಗೆಯ ಚಂದಿರ 


ಮಿದು ಬೆರಳಿನ ಸೆಳ್ಳುಗುರಿನ ಹಾಗೆ 
ಬೆಳ್ಳಗೆ ಬಿದಿಗೆಯ ಚಂದಿರನೆ, 
ಹಾಯಿಯ ಬಿಚ್ಚದೆ ತೇಲುತ ಹೊರಟೆ 
ಹೇಳು ಎಲ್ಲಿಹುದು ನಿನ್ನ ಮನೆ ? 


ನೀಲಾಕಾಶದಿ ದೋಣಿಯ ಹಾಗೆ 
ತೇಲಿದೆ, ಉರುಳಿದೆ ಬೆಳ್ಳಿ-ಬಳೆ; 
ನನಗೂ ದೋಣಿಯ ಹತ್ತಿಸು, ನಿನಗೂ 
ಕೊಡಿಸುವೆ ಉಂಡೀ-ಕೋಡಬಳೆ. 


ಮೂಡಲ ಹೋರಿಯ ಕೋಡಿನ ಹಾಗೆ" 
ಚೂಪಾಗಿರುತಿಹೆ ಎರಡು ಕಡೆ; 
ಇರಿಯುತ ನನ್ನನು ಕೆಡವೇ ಬಿಟ್ಟರೆ 
ನೋಡು, ನಿನ್ನ ಜೊತೆ ಮಾತಾಡೆ; 


ಕುಂಬಳೆ ಕಾಯಿಯ ಹೋಳಿನ ಹಾಗೆ 
ಬಾನ ಬುಟ್ಟಿಯಲಿ ಕುಳಿತಿರುವೆ; 
ಅಮ್ಮನ ಕೈಯೊಳು ಸಿಕ್ಕರೆ ನೀನು 
ಕಮ್ಮಗೆ ವಡೆಯನು ಮಾಡಿಸುವೆ. 


ಹಕ್ಕೀ ಪುಚ್ಚ / ೨೪ 


ಬಾನಲಿ ತೇಲುವ ದುಂಡು ಕನ್ನಡಿ 

ಹಾಗೆ ಹೊಳೆಯುತಿಹ ಚಂದಿರಗೆ 

ನನ್ನೀ ಮುಖವೂ ಕಾಣಿಸುತಿರುವುದೆ ? 
ನೋಡುವೆ ಬಾರೊ ಕೈಯೊಳಗೆ. 


ಹಕ್ಕೀ ಪುಚ್ಚ / ೨೫ 


ಮಿಯಾಂವ್‌ ಮಿಯಾಂವ್‌ ಬೆಕ್ಕಣ್ಣ 


ಮಿಯಾಂವ್‌ ಮಿಯಾಂವ್‌ ಬೆಕ್ಕಣ್ಣ 
ಕಲ್ಲೀಮೀಸೆಯ ಚೆಲುವಣ್ಣ; 


ಅಡಿಗೆಯ ಮನೆಯಲಿ ಮೆಲ್ಲನೆ ಓಡಿ 
ಗಡಬಡ ಹಾಲಿನ ಪಾತ್ರೆಯ ಹುಡುಕಿ 
ಲೊಚ ಲೊಚ ಕುಡಿವೆ ಕಣ್ಣನು ಮುಚ್ಚಿ, 
ಮಿಯಾಂವ್‌ ಮಿಯಾಂವ್‌ ಬೆಕ್ಕಣ್ಣ 
ಕಲ್ಲೀಮೀಸೆಯ ಮೋಸಣ್ಣ; 


ರಾತ್ರಿಯೊಳೆಲ್ಲಾ ಬೇಟೆಯನಾಡುವೆ 
ಇಲಿಗಳ ಕಂಡರೆ ಜಪ್ಪಿಸಿ ಹಿಡಿವೆ; 
ಹಗಲೋ ? ಅಟ್ಟದಿ ಗುರುಗುರು ನಿದ್ದೆ 
ಕನಸಿನಲೂ ಇಲಿ ಕಂಡಿರುವೆ. ' 
ಮಿಯಾಂವ್‌ ಮಿಯಾಂವ್‌ ಬೆಕ್ಕಣ್ಣ 
ಕಲ್ಲೀಮೀಸೆಯ ಒರಸಣ್ಣ: 


ಟಣ್ಣನೆ ಹಾರುವೆ, ಕೆಳಗಡೆ ಜಿಗಿವ, 
 ಸಪ್ಪಳಾಗದೊಲು ಹೆಜ್ಜೆಯನಿಡುವೆ; 
ಟಾಮಿಯ 'ಬೌ ಬೌ' ಕೇಳಿದ ಕೂಡಲೆ 
ಮಟಾಮಾಯ ನೀ ಹೇಳದಲೆೆ, 
ಮಿಯಾಂವ್‌ ಮಿಯಾಂವ್‌ ಬೆಕ್ಕಣ್ಣ 
ಕಲ್ಲೀಮೀಸೆಯ ತಿರುವಣ್ಣ. 


ಹಕ್ಕೀ ಪುಚ್ಚೆ / ೨೬ 


ಪುಟ್ಟ ಪಾಪು 


ಎರೆಯವಾಗ ನಮ್ಮ ಪಾಪು 
ಬಹಳ ಅಳುವನ್ನು, 

ಎರೆದ ಮೇಲೆ ಅಮ್ಮಿ ಕುಡಿದು US UE 
ಮಲಗಿ ಬಿಡುವನು. etter y 


_———— 


ಪಾಪು ಅತ್ತರೆ ನಾನು ಆಡಿಸುವೆನು, 
ಒಮ್ಮೊಮ್ಮೆ ಬೇಕಂತ ಕಾಡಿಸುವೆನ್ನು, 
#೫ ಆಗ ಅವ್ವನು ಸಿಟ್ಟಿಗೆದ್ದು ನೋಡುವಳು, 
ಸಿಲ್‌ ಅಮ್ಮ ಮೆಲ್ಲಗೆ ಬಂದು ಗಲ್ಲ ತೀಡುವಳು. 


ಪುಟ್ಟು ಯಾರನು ಕಾಡುವುದಿಲ್ಲ. 
ಅಕ್ಕನ ಕಂಡರೆ ಬಿಡುವದೆ ಇಲ್ಲ. 
ಮೆಲ್ಲಗೆ ಹಿಡಿದರೆ ಎರಡೂ ಗಲ್ಲ 
ಹಚ್ಚೇ ಬಿಡುವನು ಬಾಯನ ಜೊಲ್ಲು; 


/] :. ಪುಟ್ಟನ ಕಣ್ಣು ಕವಳಿ ಹಣ್ಣು, 

“1 - ಎರಡೂ ಗಲ್ಲ ಮಾವಿನ ಹಣ್ಣು, 
|. -- ಮೂಗು ಉತ್ತತ್ತಿ ಬಾರಿ ಹಣ್ಣು, 
\ ಅದನೇ ನೋಡುವವೆಲ್ಲ ರ ಕಣ್ಣು. 


ಹಕ್ಕೀ ಪುಚ್ಚ /೨೭ 


ನನ್ನ ತಮ್ಮ ಸತ್ಯಜಿತ 
ಸಿಟ್ಟು ಬರಲು ಚೀರುವ; 
ಕೈಗೆ ಸಿಕ್ಕ ಪೇಪರನ್ನು 

ಪರ್‌ ಪರ್‌ ಹರಿಯುವ. 


ನಮ್ಮ ಪುಟ್ಟ ಬಹಳ ದಿಟ್ಟ 
ನಾಯಿ ಬಾಲ ಜಗ್ಗಿದ, 
'ಬೌ ಬೌ' ಬೊಗಳಿದಂತೆ 
ಇಐನು ಬಹಳ ಹಿಗ್ಗಿದ. 


-}  ಕುಂತಲ್ಲೆ ಕುದರಿ ಹತ್ತಿ ಕುಣಿಯುವನು 
" ಎರಡೂ ಕೈ ಲಗಾಮು ಜಗ್ಗುವನು 

ಕಾಲು ಬಡಿದು ಒಡಿದಂತೆ ಬಗ್ಗುವನು 

ಉಳಿದವರು ನೋಡಿದರೆ ಹಿಗ್ಗುವನು. 


ಹಕ್ಕೀ ಪುಚ್ಚ / ೨೮ 


ಹಕ್ಕೀ ಪುಚ್ಚ 


ಮಿರಿಮಿರಿ ಮಿಂಚುವ ಹಕ್ಕೀ ಪುಚ್ಚ 
ಗಿರಿಗಿರಿ ತಿರುಗಿದೆ ನೋಡಣ್ಣ, 
ಹಣ್ಣಿನ ತೋಟದ ಬೇಲಿಯ ಹೊರಗೆ 
ಸಿಕ್ಕಿತು ನನಗೀ ಗರಿಯಣ್ಣ 


 ತೋಟದಿ ಗರಿಯನು ಉದುರಿಸಿ ಹಕ್ಕಿ - 
ಹುಡುಕುತ್ತಿರುವುದೆ ಗಾಳಿಯಲಿ ? 
ಬಣ್ಣದ ಗರಿಯನು ಚೊಣ್ಣದ ಕಿಸೆಯಲಿ 
ಇಡುವೆನು, ಯಾರಿಗೂ ಹೇಳದಿರಿ. 


ಕಾಮನ ಬಿಲ್ಲಿನ ಬಣ್ಣದ ಗರಿಯಿದು 
ಹಾರುತ ಮೆಲ್ಲನೆ ಇಳಿಯುವದು: 
ಹಕ್ಕಿಯು ಬಂದು ಹಿಡಿದರೆ ಗುರುತು 
ನಾನೇ ಪುಚ್ಚಕೆ ಚುಚ್ಚುವೆನು. 


ಹಕ್ಕೀ ಪುಚ್ಚ /೨೯ 


ಬೆರಳಿಗೆ ಮೆತ್ತಗೆ ರೇಶಿಮೆ ನುಣುಪು 
ಮಿನಿಮಿನಿ ಬಂಗಾರದ ಹೊಳಪು, 
ಹುಡುಕುವೆ ಏತಕೆ, ಬಾರದೆ ನೆನಪು ? 
ಇಲ್ಲಿದೆ ಬಾ, ಗರಿ ಕಿನಕಾಪು. | 


ಟೊಪ್ಪಿಗೆ ತುದಿಯಲಿ ಒಪ್ಪುವ ಗರಿಯಿದು 
ಠಾಜನಂತೆ ನಾ ಡೌಲಿನಲಿ 

ನಡೆಯುವೆ, ಬಣ್ಣದ ಹಕ್ಕಿಯು ಕೇಳಲಿ 
ಕೊಟ್ಟು ಬಿಡುವೆ ಸಂತೋಷಡದಲಿ. 


ಹಕ್ಕೀ ಪುಚ್ಚ 1/೩೦ 


ಚೆನ್ನವೀರ ಕಣವಿಯವರು ಕನ್ನಡದ ಹಿರಿಯಕವಿಗಳ ಶ್ರೇಣಿಯಲ್ಲಿ ಅಗ್ರಗಣ್ಯರು. ' 
ಹೊಸಗನ್ನ ಡದ ಕಾವ್ಯಕ್ಷೇತದಲ್ಲಿ ಅವರ ಹೆಸರು ಎಂದೆಂದಿಗೂ ಹಸಿರು. 
ಕಣವಿಯವರು ಒಟ್ಟು ೧೬ ಕವನ ಸಂಕಲನಗಳನ್ನು ಹೊರ ತಂದಿದ್ದಾರೆ. 
ವಿದ್ಯಾ ವಿನಯ ಸಂಪನ್ನ ರಾದ ಕಣವಿಯವರು ರಳ ಜೀವಿ. ತಳುಕಿನ 
ವೆಂಕಣ್ಣಯ್ಯ ಸ್ಮಾರಕ ಗಂಥಮಾಲೆಗೂ ಕವಿಗಳಿಗೂ ಬಹಳ ಕಾಲದ ನಂಟು. 
ಇಂಥ ಮಧ ಬಾಂಧವ್ಯದ ನೆನಪಿನೊಂದಿಗೆ ಈ ಕಾವ್ಯ ಸಂಪುಟಗಳು 
ಪ್ರಕಟವಾಗುತ್ತಿವೆ. 


ಮಕ್ಕಳ ಕವಿತೆಗಳನ್ನು ರಚಿಸುವುದು ಸುಲಭದ ಕೆಲಸವೇನಲ್ಲ. 
ಯಾಕೆಂದರೆ ಮಕ್ಕಳ ವಯೋಮಿತಿಗನುಗುಣವಾಗಿ ಅವರಲ್ಲಿರುವ ಸಹಜ 
ಕುತೂಹಲ, ಗಹಿಕೆಯ ಮಟ್ಟ, ಭಾವ, ಭಾಷೆ, ಸುತ್ತಲಿನ ಪರಿಸರ ಇವನ್ನೆಲ್ಲ 
| ದೃಷಿಯಲ್ಲಿಟ್ಟುಕೊಂಡು ಮಕಳ ಮನೋವಿಕಾಸದ ಹಿನ್ನೆ ಲೆಯಲ್ಲಿ ಸ ಸಾಹಿತ್ಯವನ್ನು 
| ರಚಸಬೇಕಾಗುತದೆ. ಅಂಥ "ಸಂದರ್ಭದಲ್ಲಿ ಕವಿಯೂ" ಕೂಡ ತಾನು “ಎಷ್ಟೇ 
| ಏತ್ತರಕ್ಕೆ ಬೆಳೆದಿದ್ದರೂ ಮಕ್ಕಳ ಮಟ್ಟಕ್ಕೆ ಬರಬೇಕಾದ ಅನಿವಾರ್ಯತೆ ಇರುತ್ತದೆ. 


'ಹಕ್ತೀ ಪುಚ್ಚ' ಕೃತಿಯನ್ನು ಅವಲೋಕಿಸಿದಾಗ ಕಣವಿಯವರು ಈ 
ಎಲ್ಲ ಅಂಶಗಳನ್ನು ಮನದಲ್ಲಿಟುಕೊಂಡೇ ಕವಿತೆಗಳನ್ನು ರಚಿಸಿದ್ದಾರೆ 
ಎ೦ಬುದು ಸಷ್ಪವಾಗುತ್ತದೆ. ಈ ಕವನೆಗಳ ಲಯಗಾರಿಕೆ. ಸಹಜ ಶಿಸು ಪಾಸ 
ಮಕ್ಕಳಿಗೆ ಪ್ರಿಯವಾಗುವಂಥ ಸಂಭಾಷಣೆಯ ಧಾಟಿ ಇವು ಮೆಚ್ಚ ಕ 
ಅಂಶಗಳು. ಅಲ್ಲದೆ, ಬಹುತೇಕ ಎಲ್ಲ ಕವಿತೆಗಳಲ್ಲು ಪ್ರಾಣಿ, ಪಕ್ಷಿಗಳಿಗೆ ಪ 
ಉತ್ತರ ಪಡೆಯುವ ಬಾಲಕನೇ ''ಕುತೂಹಲವುಳ್ಳ ಿತಗರುವುನಿ _ 


— ನಾಗೇಶ ರಾಂಪುರ ' 
("ಕಣವಿಸಾಹಿತ್ಯ ಸಂಪದ' ೧೮೮೪ 


